ಸಣಫಿಯತೆಯ 
ಕ 
2೦13/34 


ಕರ್ನಾಟಿಕ ವಿಧಾನ ಪರಿಷತ್ತು 


ಚುಳೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಉತ್ತರಿಸಬೇಕಾದ ದಿನಾಂಕ 


1580 
20.03.2020 


ಸದಸ್ಯರ ಹೆಸರು 


ಉತ್ತರಿಸುವ ಸಚಿವರು 


: ಶ್ರೀ ಅರವಿಂದ ಕುಮಾರ್‌ ಅರಳಿ (ವಿಧಾನ 
ಸಭೆಯಿಂದ ಚುನಾಯಿತರಾದವರು) 

;: ಮಾನ್ಯ ಪ್ರವಾಸೋದ್ಯಮ ಮತ್ತು 
ಕನ್ನಡ ಮತ್ತು ಸಂಸ್ಕೃತಿ ಹಾಗೂ ಯುವ 
ಸಬಲೀಕರಣ ಮತ್ತು ಕ್ರೀಡಾ ಸಚಿವರು 


್‌ 


ಪುಶ್ನೆ 


ಉತ್ತರ 


(ANC. 


)| ಬೀದರ್‌ ಜಿಲ್ಲೆಯಲ್ಲಿ, 
ಹೊಸದಾಗಿ ಆರಂಭವಾದ 
ಕಮಲನಗರ ತಾಲ್ಲೂಕಿಗೆ ಹೊಸ 
ತಾಲ್ಲೂಕು ಕ್ರೀಡಾಂಗಣ 
ಪ್ರಾರಂಭಿಸುಪ ಬಗ್ಗೆ ಸರ್ಕಾರದ 
ಚಿಂತನೆ ಇದೆಯೆ; ಇದಲ್ಲಿ, 
ಯಾವಾಗ 
ಪ್ರಾರಂಭಿಸಲಾಗುವುದು? 


ಹೌದು, ಬೀದರ್‌ ಜಿಲ್ಲೆಯಲ್ಲಿ ಕಮಲನಗರ ತಾಲ್ಲೂಕು 
ಹೊಸದಾಗಿ ರಚನೆಯಾಗಿದ್ದು, ತಾಲ್ಲೂಕು 
ಕ್ರೀಡಾಂಗಣವನ್ನು ನಿರ್ಮಿಸುವ ಬಗ್ಗೆ ಸೂಕ್ತ 
ವಿವೇಶನವನ್ನು ಗುರುತಿಸಿ ಯುವ ಸಬಲೀಕರಣ ಮತ್ತು 
ಕ್ರೀಡಾ ಇಲಾಖೆಗೆ ಹಸಾಂತರಿಸಲು ಜಿಲ್ಲಾಧಿಕಾರಿಗಳು, 
ಬೀದರ್‌ ಇವರನ್ನು ಕೋರಲಾಗಿದೆ. ಸೂಕ್ತ ನಿವೇಶನವನ್ನು 
ಗುರುತಿಸಿ, ಇಲಾಖೆಗೆ ಹಸ್ತಾಂತರಿಸಿದ ನಂತರ ತಾಲ್ಲೂಕು 
ಕ್ರೀಡಾಂಗಣವನ್ನು ನಿರ್ಮಿಸಲು ಕ್ರಮ ವಹಿಸಲಾಗುವುದು. 


ವೈಎಸ್‌ ಡಿ-/ಇಬಿಬಿ/65/2020 


po ಬದ 
ಸಿ.ಟಿ.ರವಿ) 
ಪ್ರವಾಸೋದ್ಯಮ ಮತ್ತು ಕನ್ನಡ ಮತ್ತು ಸಂಸ್ಕೃತಿ 
ಹಾಗೂ ಯುವ ಸಬಲೀಕರಣ ಮತ್ತು ಕ್ರೀಡಾ ಸಚಿವರು. 


